ವಿಧಾನ ಪರಿಷತ್ತು 


ಕರ್ನಾಟಕ 
ಚಿಕ್ಕೆ ಗುರುತಿನ ಪಶ್ನೆ ಸಂಖ್ಯೆ 131 (228) 
ಮಾನ್ಯ ಸದಸ್ಯರೆ ಹೆಸರು ಶ್ರೀ `ಆಯನೂರು' ಮಂಜುನಾಥ್‌ 


(ಪದವಿ ಕ್ಷೇತ್ರ 


ಉತ್ತರಿಸಬೇಕಾದ ದನಾಂಕ 


17/02/2022 


ಸರ್ಕಾರ ರೂಪಿಸಿರುವ ಯೋಜನೆಗಳು 
ಯಾವುವು; ಅವುಗಳ ಜಾರಿಗಾಗಿ ಸರ್ಕಾರ 
ಕೈಗೊಂಡಿರುವ ಕಮಗಳೇನು; 
(ಸಂಪೂರ್ಣ ಮಾಹಿತಿ ನೀಡುವುದು) 


ಉತ್ತರಿಸುವವರು ಮಾನ್ಯ ಕಾರ್ಮಿಕ ಸಚಿವರು 
ಕ್ರ” ಪತೆ FF EN ತರಾ 
ಸಂ. ಲ್ಸ ತ್ರ 
ಅ) | ರಾಜ್ಯದಲ್ಲಿ: ಸಂಘಟಿತ ಹಾಗೂ| ಕಾರ್ಮಿಕ ಇಲಾಖೆಯ ಅಧೀನದಲ್ಲಿ 
ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ | ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಮಂಡಳಿಗಳು 


ರಾಜ್ಯದ ಸಂಘಟಿತ ಹಾಗೂ ಅಸಂಘಟಿತ ಕಾರ್ಮಿಕರ 
ಕಲ್ಯಾಣಕ್ಕಾಗಿ ರೂಪಿಸಿರುವ ಯೋಜನೆಗಳು ಹಾಗೂ 
ಅವುಗಳ ಜಾರಿಗಾಗಿ ಕೈಗೊಂಡಿರುವ ಕ್ರಮಗಳು ಈ 
ಕೆಳಕಂಡಂತಿವೆ. 


1) ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರ ಮಂಡಳಿ 


ಈ ಮಂಡಳಿಯು ಅಸಂಘಟಿತ ಕ್ಷೇತ್ರದಲ್ಲಿ ಬರುವ 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಟ್ಟಡ 
ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗಾಗಿ ಕಲ್ಯಾಣ 
ಮತ್ತು ಸಾಮಾಜಿಕ ಭದ್ರಕಾ ಯೋಜನೆಗಳನ್ನು 
ರೂಫಿಸಿದ್ದು, ಯೋಜನೆಗಳ ವಿವರವನ್ನು ಅನುಬಂಧ-1 
ರಲ್ಲಿ 


ಸಲ್ಲಿಸಿದೆ. 
ಸು 


ಈ ಯೋಜನೆಗಳನ್ನು ಜಾರಿಗೊಳಿಸಲು ಕಾರ್ಮಿಕ 
ಇಲಾಖೆಯ ಹಿರಿಯ ಕಾರ್ಮಿಕ ನಿರೀಕ್ಷಕರು ಮತ್ತು 
ಕಾರ್ಮಿಕ ನಿರೀಕ್ಷಕರನ್ನು ನೋಂದಣಾಧಿಕಾರಿಗಳಾಗಿ 
ನೇಮಿಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರನ್ನು ನೋಂದಾಯಿಸಿ ಅನುಬಂಧದಲ್ಲಿರುವ 
ಯೋಜನೆಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು 
ವಿವಿಧ ಮಾಧ್ಯಮದ ಮೂಲಕ ಅವರಿಗೆ ನೀಡಿ ಈ 
ಯೋಜನೆಗಳನ್ನು ಜಾರಿ ಮಾಡಲು ಕಮ 
ಕೈಗೊಳ್ಳಲಾಗುತ್ತಿದೆ. 


2) ಕರ್ನಾಟಕ ರಾಜ್ಯ ಅಸಂಘಟಿತ ನಾಮಣರ 


ಸಾಮಾಜಿಕ ಭದತಾ ಮಂಡಳಿ 


ಈ ಮಂಡಳಿಯು ಅಸಂಘಟಿತ ಕಾರ್ಮಿಕರಿಗೆ 

ಸಾಮಾಜಿಕ ಭದ್ರತೆ ಒದಗಿಸಲು ರಾಜ್ಯ ಸರ್ಕಾರದ ಈ 

ಕೆಳಕಂಡ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು 

ಜಾರಿಗೊಳಿಸುತ್ತಿದೆ. 

1. ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ 
": ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ:- 
ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಿಗೆ ಸಾಮಾಜಿಕ 
ಭದತೆ ಒದಗಿಸು ಜಾರಿಗೆ ತಂದ ಈ 


ಯೋಜನೆಯಡಿ ಪ್ರಸ್ತುತ ಕೆಳಕಂಡ ಸೌಲಭ್ಯಗಳನ್ನು! ' 


ಒದಗಿಸಲಾಗುತ್ತಿದೆ. 
ಅ) ಅಪಘಾತ ಪರಿಹಾರ:- 


ಖಾಸಗಿ ವಾಣಿಜ್ಯ ಸಾರಿಗೆ ಚಾಲಕರು: ಅಪಘಾತದಿಂದ | 


ನಿಧನರಾದ ಪ್ರಕರಣಗಳಲ್ಲಿ ಅವರ ನಾಮನಿರ್ದೇಶಿತರಿಗೆ 
ರೂ. 5 ಲಕ್ಷ ಪರಿಹಾರ, ಸಂಪೂರ್ಣ ಶಾಶ್ವತ 
ದುರ್ಬಲತೆ ಹೊಂದಿದ ಪ್ರಕರಣಗಳಲ್ಲಿ ರೂ. 2 
ಲಕ್ಷಗಳವರೆಗೆ ಪರಿಹಾರ ಮತ್ತು ಒಳರೋಗಿಯಾಗಿ ಚಿಕಿತ್ಸೆ 
ಪಡೆದಲ್ಲಿ ರೂ1 ಲಕ್ಷದ ವರೆಗೆ ಚಿಕಿತ್ಸಾ ವೆಚ್ಚ 
ಮರುಪಾವತಿ ಮಾಡಲಾಗುತಿದೆ. 


ಆ) ಶೈಕ್ಷಣಿಕ ಧನ ಸಹಾಯ:- , 

ಅಪಪಾತದಿಂದ ನಿಧನರಾದ ಅಥವಾ ಸಂಪೂರ್ಣ 
ಶಾಶ್ವತ ದುರ್ಬಲತೆ ಹೊಂದಿದ ಫಲಾನುಭವಿಗಳ ಗರಿಷ್ಟ 
ಇಬ್ಬರು ಮಕ್ಕಳಿಗೆ ಒಂದನೇ ತರಗತಿಯಿಂಪ 
ಪದವಿಪೂರ್ವ ತೆರಗತಿಯ ವರೆಗೆ ವ್ಯಾಸಂಗ ಮಾಡಲು 
ವಾರ್ಷಿಕ ತಲಾ ರೂ.10,000/-ರಂತೆ ಶೈಕ್ಷಣಿಕ ಸಹಾಯ 
ಧನ ವಿತರಿಸಲಾಗುತ್ತಿದೆ, 


2. ಅಂಬೇಡ್ಕರ್‌ ಕಾರ್ಮಿಕ ಸಹಾಯ ಹಸ್ತ ಯೋಜನೆ:- 


ಈ ಯೋಜನೆಯಡಿ ಪ್ರಸ್ತುತ, 1 ಅಸಂಘಟಿತ 


ವರ್ಗಗಳಾದ “ಹಮಾಲರು, ಮನೆಗೆಲಸದವರು, ಚಿಂದಿ 
ಆಯುವವರು, ಟೈಲರ್ಸ್‌, ಮೆಕ್ಕಾನಿಕ, ಅಗಸರು, 


ಅಕ್ಕಸಾಲಿಗರು, ಕಮ್ಮಾರರು, : ಕುಂಬಾರರು, - ಕ್ಷೌರಿಕರು, 


ಹಾಗೂ ಭಟ್ಟಿ ಕಾರ್ಮಿಕ”ರನ್ನು ನೋಂದಾಯಿಸಿ 
ಸ್ಮಾರ್ಟ್‌ಕಾರ್ಡ್‌ ನೀಡಲಾಗುತ್ತಿದೆ. 

) ಮಂಡಳಿಯು ಜಾರಿಗೊಳಿಸುತ್ತಿರುವ ಸಾಮಾಜಿಕ 
ಭದತಾ ಯೋಜನೆಗಳಡಿ ದೊರಕುವ ಸೌಲಭ್ಯಗಳ 
ಕುರಿತು ಅಸಂಘಟಿತ ವರ್ಗಗಳ ಕಾರ್ಮಿಕರಲ್ಲಿ ಅರಿವು 
ಮೂಡಿಸಲು ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ:- 


> ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ' ಕಾನೂನು ಸೇವಾ 
ಪ್ರಾಧಿಕಾರದ ಸಹಯೋಗದೊಂದಿಗೆ, ಹಾಗೂ 
ಜನಪ್ರತಿನಿಧಿಗಳ ಸಲಹೆ ಸಹಕಾರದೊಂದಿಗೆ 
ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಮೂಲಕ 
ಅರಿವು ಕಾರ್ಯಕ್ರಮಗಳನ್ನು 
ಆಯೋಜಿಸಲಾಗುತ್ತಿದೆ. 

> ಕರಪತ್ರ ಬ್ಯಾನರ್ಸ್‌ ಹಾಗೂ ಹೋರ್ಡಿಂಗ್ಸ್‌ಗಳ 
ಮೂಲಕ ಸಂವಹನ ಚಟುವಟಿಕೆಗಳನ್ನು 
ಕೈಗೊಳ್ಳಲಾಗಿದೆ. ಈ ಸಂಬಂಧ ಕಾರ್ಮಿಕ 


ಈ ಸಂಘಟನೆಗಳ-ಸಹಕಾರವನ್ನು ಪಡೆಯಲಾಗುತ್ತಿದೆ. --- --- 


> ಮಂಡಳಿಯು ಜಾರಿಗೊಳಿಸುತ್ತಿರುವ ಯೋಜನೆಗಳ 
ಕುರಿತು ಕಾಲಕಾಲಕ್ಕೆ ವಾರ್ತಾ ಪತ್ರಿಕೆಗಳಲ್ಲಿ 
ಜಾಹೀರಾತು ಪ್ರಕಟಿಸಲಾಗುತ್ತಿದೆ. 


> ಕಾರ್ಮಿಕ ಇಲಾಖೆ ಹಾಗೂ ಅದರ ಅಧೀನದಲ್ಲಿ 


ಕಾರ್ಯನಿರ್ವಹಿಸುತ್ತಿರುವ ಮಂಡಳಿ/ಸೊಸೈಟಿಗಳು 
ಜಾರಿಗೊಳಿಸುತ್ತಿರುವ ಯೋಜನೆಗಳಡಿ 
ದೊರೆಯುವ' ಸೌಲಭ್ಯಗಳ ಬಗ್ಗೆ ಕುರಿತು ಮಾಹಿತಿ 
ನೀಡಲು ಹಾಗೂ ಸ ಒದಗಿಸಲು ರಾಜ್ಯದ 
ಬಹುತೇಕ ತಾಲ್ಲೂಕು ಕೇಂದ್ರಗಳಲ್ಲಿ ಕಾರ್ಮಿಕ 
ಸೇವಾ ಕೇಂದ್ರಗಳನ್ನು ತೆರೆಯಲಾಗಿದೆ. 


ಯೋಜನೆಗಳ ಕುರಿತಾಗಿ ಸಾರ್ವಜನಿಕರಿಗೆ ಸೂಕ್ತ 
ಮಾಹಿತಿ ಒದಗಿಸುವ ಸಲುವಾಗಿ ಉಚಿತ ಕಾರ್ಮಿಕ 
ಸಹಾಯವಾಣಿ 155214 (2447)ನ್ನು ಸ್ಥಾಪಿಸಲಾಗಿದೆ. 


3) ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ 

ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ 
ಸಂಘಟಿತ ಕಾರ್ಮಿಕರಿಗಾಗಿ ಕಲ್ವಾಣ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲಾಗಿದೆ. . ಸಂಗ ಪ್ರಿ ; 
ಕಾರ್ಮಿಕರಿಂದ ರೂ 20/- ಮತ್ತು ಪ್ರತಿ ಕಾರ್ಮಿಕರಿಗೆ 
ಮಾಲೀಕರಿಂದ ರೂ 40- ರಂತೆ ವಂತಿಕೆ ಪಾವತಿಸುವ 
ಸಂಘಟಿತ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ 
ಕಲ್ಯಾಣ ಯೋಜನೆಗಳಡಿ ಈ ಕೆಳಕಂಡ ಸೌಲಭ್ಯಗಳನ್ನು 
ನೀಡಲಾಗುವುದು. 


(ರೂ.20:40:20 ದರದಲ್ಲಿ ಕಾರ್ಮಿಕರಿಂದ ರೂ 20/- 
ಮಾಲೀಕರು/ಸಂಸ್ಥೆಯಿಂದ' ರೂ 40- ಹಾಗೂ 
ಸರ್ಕಾರದಿಂದ "ರೂ 20/- ದಲ್ಲಿ ವಂತಿಕೆಯು 
ಮಂಡಳಿಯು ಸ್ವೀಕರಿಸುತ್ತದೆ). 


| 3) ಕಾರ್ಮಿಕರಿಗೆ ಅಪಘಾತ ಧನ ಸಹಾಯ. 


7 ಕಾರ್ಮಿಕರ ಮಕ್ಕಳಿಗೆ `ಶೈಕ್ಷಣೆಕ ಪ್ರೋತ್ಲಾಹ ಧನ 
ಸಹಾಯ. f 
2) ಕಾರ್ಮಿಕರಿಗೆ ವೈದ್ಯಕೀಯ ನೆರವು. 


4) ಹೆರಿಗೆ ಭತ್ಯೆ ಸೌಲಭ್ಯ 

5) ಮೃತ ಕಾರ್ಮಿಕನ ಅಂತ್ಯ ಸಂಸ್ಕಾರಕ್ಕೆ ಧನ ಸಹಾಯ 

6) ವಾರ್ಷಿಕ ವೈದ್ಯಕೀಯ ತಪಾಸಣೆ ಶಿಬಿರ 
ಹಮ್ಮಿಕೊಳ್ಳುವ ಟ್ರೇಡ್‌ ಯೂನಿಯನ್‌ /ಸಂಸ್ಥೆಗಳಿಗೆ 
ಧನಸಹಾಯ 


7) ವಾರ್ಷಿಕ ಕ್ರೀಡಾ ಕೂಟ ಹಮ್ಮಿಕೊಳ್ಳುವ 
ನೊಂದಾಯಿತ |. ಕಾರ್ಮಿಕ _ ಸಂಘಗಳಿಗೆ [| 
ಧನಸಹಾಯ 


ಈ) 


ಕಾರ್ಮಿಕರ ಕಲ್ಯಾಣ ಯೋಜನೆಯ 
ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರತ್ಯೇಕ 
ವ್ಯವಸ್ಥೆ ಮತ್ತು ಹುದ್ದೆ ಇತ್ಯಾದಿಯನ್ನು 
ಸರ್ಕಾರ ರೂಪಿಸಿದೆಯೇ; ಇಲ್ಲವಾದಲ್ಲಿ 
ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆಯೇ; 


1) ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರ ಮಂಡಳಿ ' 


ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ 
ವಿವಿಧ ಕಲ್ಯಾಣ ಮತ್ತು ಸಾಮಾಜಿಕ ಭದತಾ 
ಯೋಜನೆಗಳನ್ನು ಜಾರಿ ಮಾಡಲು ಕಟ್ಟಡ ಮತ್ತು; 
ಇತರೆ ನಿರ್ಮಾಣ ' ಕಾರ್ಮಿಕರ (ಉದ್ಯೋಗ 
ಕ್ರಮೀಕರಣ ಮತ್ತು ಸೇವಾ ಷರತ್ತುಗಳ) ಕಾಯ್ದೆ 1996 | 
ಹಾಗೂ ಕರ್ನಾಟಕ ನಿಯಮಗಳು 2006 ರನ್ವಯ 
ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ 
ಕಾರ್ಮಿಕರ. ಕಲ್ಯಾಣ ಮಂಡಳಿಯನ್ನು 
ರಚಿಸಲಾಗಿರುತ್ತದೆ. 


ಪ್ರಸ್ತತ ಮಂಡಳಿಯ ಯೋಜನೆಗಳನ್ನು 
ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಮೂಲಕ 
ಅನುಪಷ್ಣಾನಗೊಳಿಸಲಾಗುತ್ತಿದೆ. ಈ ಯೋಜನೆಗಳನ್ನು 
ಅನುಷ್ಠಾನಗೊಳಿಸಲು - ಮಂಡಳಿಯಿಂದ ಕಾರ್ಮಿಕ 
ಇಲಾಖೆಯ ಅಧಿಕಾರಿಗಳಿಗೆ ಏಜನ್ಸಿಯ ಮೂಲಕ 
ಹೊರಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿಗಳ 
ಸೇವೆಯನ್ನು ಒದಗಿಸಲಾಗುತ್ತಿದೆ. 


ಮಂಡಳಿಯಲ್ಲಿ ಖಾಯಂ ಸಿಬ್ಬಂದಿಗಳನ್ನು ನೇಮಕ 
ಮಾಡಲು ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 
ದಿನಾಂಕ 22-06-2020 ರಂದು ರೂಪಿಸಿದ್ದು 
ಹುದ್ದೆಗಳನ್ನು ಭರ್ತಿ ಮಾಡಲು ಕಮ 
ಕೈಗೊಳ್ಳಲಾಗುತ್ತಿದೆ. 


2) ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ 
ಸಾಮಾಜಿಕ ಭದ್ರತಾ ಮಂಡಳಿ 


ಈ ಮಂಡಳಿಯಲ್ಲಿ ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನು -  ರೂಪಿಸಿರುವುದಿಲ್ಲ. ಪ್ರಸ್ತುತ 
ಮಂಡಳಿಯಲ್ಲಿ ಒಬ್ಬರು ಜಂಟಿ ಕಾರ್ಮಿಕ ಆಯುಕ್ತರು, 
2 ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ 1 
ಕಾರ್ಮಿಕ ಅಧಿಕಾರಿಗಳ ಸೇವೆಯನ್ನು ಕಾರ್ಮಿಕ 
ಇಲಾಖೆಯಿಂದ ನಿಯೋಜನೆಯ ಮೇಲೆ 
ಪಡೆಯಲಾಗಿದೆ? “ಉಳಿದ” `ಅವಶ್ಯಕೆ ಸಿಬ್ಬಂದಿಗಳನ್ನು 
ಹೊರಗುತ್ತಿಗೆ ಆಧಾರದ ಮೇಲೆ ಹೊರಗುತ್ತಿಗೆ 
ಸಂಸ್ಥೆಯಿಂದ ಪಡೆದು ಮಂಡಳಿಯ ಕಾರ್ಯವನ್ನು 


ನಿರ್ವಹಿಸಲಾಗುತ್ತಿದೆ. ಆದರೆ ಮಂಡಳಿಯು 
ಜಾರಿಗೊಳಿಸುತ್ತಿರುವ ಯೋಜನೆಗಳನ್ನು ಕಾರ್ಮಿಕ 
ಇಲಾಖೆಯ ಅಧಿಕಾರಿಗಳ ಮೂಲಕ 
ಅನುಷ್ಠಾನಗೊಳಿಸಲಾಗುತ್ತಿದೆ. 


-3) ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ 


ಕಾರ್ಮಿಕ ಇಲಾಖೆಯ ಅಧೀನದಲ್ಲಿರುವ ಕಾರ್ಮಿಕ 
ಕಲ್ಯಾಣ ಮಂಡಳಿಯು ಸಂಘಟಿತ ಕಾರ್ಮಿಕ 
ವರ್ಗದವರನ್ನು ಗುರುತಿಸಲು ಹಾಗೂ ಮಂಡಳಿಯು 
ಜಾರಿಗೊಳಿಸುತ್ತಿರುವ ವಿವಿಧ ಯೋಜನೆಗಳನ್ನು 
ತಲುಪುವಂತೆ ಮಾಡಲು ಹಾಗೂ ಫಲಾನುಭವಿಗಳು 
ಯೋಜನೆಗಳ ಸೌಲಭ್ಯಗಳನ್ನು ಸರಳ ರೀತಿಯಲ್ಲಿ 
ಪಡೆಯುವಂತಾಗಲು ಪತ್ರಿಕಾ ಪ್ರಕಟಣೆ, ಕರಪತ್ರಗಳ 
ವಿತರಣೆ, ಯೋಜನಾ ಸೌಲಭ್ಯಗಳ ಬ್ಯಾನರ್‌ ಪ್ರದರ್ಶನ 
ಹಾಗೂ ಆನ್‌ಲೈನ್‌ ವ್ಯವಸ್ಥೆಯನ್ನು ಮಂಡಳಿಯಿಂದ 
ರೂಪಿಸಲಾಗಿದೆ. 


ಇ) 


ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಕಾರ್ಮಿಕ 
ಇಲಾಖೆಯಿಂದ ಮಂಜೂರಾದ ಹಾಗೂ 
ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು; 
ಭರ್ತಿ: ಮಾಡಲು: ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ಸಂಪೂರ್ಣ ಮಾಹಿತಿ 
ನೀಡುವುದು) ' 


ಕಾರ್ಮಿಕ ಇಲಾಖೆ: 

ಕಾರ್ಮಿಕ ಇಲಾಖೆಯಲ್ಲಿ ಮಂಜೂರಾದ 
ಹುದ್ದೆಗಳು 888 ಹಾಗೂ ಖಾಲಿ ಇರುವ ಹುದ್ದೆಗಳ 
ಸಂಖ್ಯೆ: 451 ವಿವರವನ್ನು ಅನುಬಂಧ-2 ರಲ್ಲಿ 
ಒದಗಿಸಿದೆ. 

ಈ ಇಲಾಖೆಯಿಂದ ಕೆಲವು ನೇರ ನೇಮಕಾತಿ 
ಕೋಟಾದಡಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ 
ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಈ ಹಿಂದೆ ಆರ್ಥಿಕ ಇಲಾಖೆಯು ಸಹಮತಿ 
ನೀಡಿರುವ ' ಹುದ್ದೆಗಳನ್ನು ನೇರ ನೇಮಕಾತಿಯಿಂದ 


ಧರ್ತ್ಕಮಾಡಕೊಳ್ಳಲು' ಕರ್ನಾಟಕ ಲೊಕ ಸೇವಾ 
ಆಯೋಗಕ್ಕೆ. ಪ್ರಸ್ತಾವನೆ ಸಲ್ಲಿಸಲಾಗಿದೆ. 


ಮುಂಬಡ್ತಿ ಕೋಟಾದಡಿ ಖಾಲಿ ಇರುವ 
ಹುದ್ದೆಗಳನ್ನು ಕಾಲಕಾಲಕ್ಕೆ ನಿಯಮಾನುಸಾರ ಭು 


ಮಾಡಲಾಗುತ್ತದೆ. 


ಕೆಲವು ವ್ಯಂದದ ಹುದ್ದೆಗಳಲ್ಲಿ ಮುಂಬಡಿಗೆ ವ 
ಅಭ್ಯ! ರ್ಥಿಗಳು ಲಭ್ಯ; ವಿಲ್ಲದ ಕಾರಣ ಅಂತಹ 
ಹುದ್ದೆಗಳನ್ನು ಭರ್ತಿ ಡಲ ವಿಳಂಬವಾಗುತ್ತಿದೆ. 


ಕಾರ್ಮಿಕರ ಮಂಡಳಿ 
ಮಂಡಳಿಯ ಯೋಜನೆಗಳನ್ನು 


ಅನುಷ್ಠಾನಗೊಳಿಸಲು ಮಂಡಳಿಯ ವೃಂದ ಮತ್ತು 


ನೇಮಕಾತಿ ನಿಯಮಗಳಲ್ಲಿ ಕ್ಷೇತ್ರ ಮಟ್ಟದಲ್ಲಿ 


ಕಾರ್ಯನಿರ್ವಹಿಸಲು ಈ ಸಳಕಂಡಂತೆ ಹುದ್ದೆಗಳನ್ನು] 


ಸ್ಯಜಿಸಲಾಗಿರುತ್ತದೆ. 

ಕ್ರಸಂ ಹೆಡ್ಡೆಗಳ ವಿವರ ಸಂಖ್ಯೆ 

1 , ಕಲ್ಯಾಣ 35 
ಅಧಿಕಾರಿಗಳು 

2 ಕ್ಷೇತ್ರ ನಿರೀಕ್ಷಕರು 215 

ಸ್‌ ಪಥವ "ಡರ್‌ 47 
ಸಹಾಯಕರು. 

4 ದ್ವಿತಿಯ ದರ್ಜೆ 262 
ಸಹಾಯಕರು 


ಈ ಮೇಲ್ಕಂಡ ಹುದ್ದೆಗಳನ್ನು ಭರ್ತಿ ಮಾಡಲು 
ಕ್ರಮ ಕೈಗೊಳ್ಳಲಾಗುತ್ತದೆ: 


| ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ 


ಕಾಣ 63 ಎಲ್‌ಇಟಿ 2022 


(ಅರಚ್ಛೆಲ್‌ ತಿವರಾಂ ಹೆಬ್ಬಾರ್‌) 
'ಕಾರ್ಮಿಕ ಸಚಿವರು 


ಅನುಬಂಧ-1 


ಕರ್ನಾಟಕ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ 
ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಕರಾದ ಶ್ರೀ ಆಯನೂರು ಮಂಜುನಾಥ್‌ (ಪದವೀಧರ ಕ್ಷೇತ್ರ ಇವರ ಚುಕ್ಕೆ 
ಗುರುತಿನ ಪ್ರಶ್ನೆ ಸಂಖ್ಯೆ: 228 
ಮಂಡಳಿಯ ವತಿಯಿಂದ ನೋಂದಾಯಿತ ಫಲಾನುಭವಿಗಳಿಗೆ ಸಿಗುವ ಸೌಲಭ್ಯಗಳು 


1. ಪಿಂಚಣಿ ಸೌಲಭ್ಯ ಮೂರು ವರ್ಷ ಸದಸ್ಯತ್ತದೊಂದಿಗೆ 60 ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ 


ರೂ.2,000/- 
2. ಕುಟುಂಬ ಪಿಂಚಣಿ ಸೌಲಭ್ಯ: ಮೃತ ಪಿಂಚಣಿದಾರರ ಪತಿ / ಪತ್ನಿ ಮಾಸಿಕ ರೂ.1000/- 
3. ದುರ್ಬಲತೆ ಪಿಂಚಣಿ: ನೋಂದಾಯಿತ ಫಲಾನುಭವಿಯು ಖಾಯಿಲೆಗಳಿಂದ ಅಥವಾ' ಕಟ್ಟಡ 
ಕಾಮಗಾರಿಗಳ ಅಪಘಾತದಿಂದ ಶಾಶ್ವತ ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂ.2,000/- 
೦ಚಣಿ ಹಾಗೂ ಶೇಕಡವಾರು ದುರ್ಬಲತೆಯನ್ನಾಧರಿಸಿ ರೂ.2,00,000/- ದವರೆಗೆ ಅನುಗ್ರಹ ರಾಶಿ 
ಹಾಯಧನ. 
ನ್ನಡಕ, ಶ್ರವಣಯಂತ್ರ, ಕೃತಕ ಕೈಕಾಲು ಮತ್ತು ಗಾಲಿ ಕುರ್ಚಿ ಮರುಪಾವತಿ ಸೌಲಭ್ಯ (ಈ 


uA 


Fa 
HM 


ಯೋಜನೆಯನ್ನು ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ) 

RX ಟ್ರೈನಿಂಗ್‌-ಕಮ್‌-ಟೂಲ್‌ಕಿಟ್‌ ಸೌಲಭ್ಯ (ಶ್ರಮ ಸಾಮರ್ಥ್ಯ) : ರೂ.30,000/- ವರೆಗೆ P 

6. ಶ್ರಮ ಸಂಸಾರ ಸಾಮರ್ಥ್ಯ ತರಬೇತಿ ಸೌಲಭ್ಯ: ನೋಂದಾಯಿತ ಫಲಾನುಭವಿಯ ಅವಲಂಭಿತರಿಗೆ ( ಈ 
ಯೋಜನೆಯನ್ನು ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ) 

7. ವಸತಿ ಸೌಲಭ್ಯ (ಕಾರ್ಮಿಕ ಗೃಹ'ಭಾಗ್ಯ): ರೂ.2,00,000/- ದವರೆಗೆ ಮುಂಗಡ ಸೌಲಭ್ಯ 

8. ಹೆರಿಗೆ ಸೌಲಭ್ಯ (ತಾಯಿ ಲಕ್ಷ್ಮೀ ಬಾಂಡ್‌): ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಿಗೆ 
ಃ ಹೆಣ್ಣು ಮಗುವಿನ ಜನನಕ್ಕೆ ರೂ. 30,000/- ಮತ್ತು ಗಂಡು ಮಗುವಿನ ಜನನಕ್ಕೆರೂ.20,000/- 

9. ಶಿಶು ಪಾಲನಾ ಸೌಲಭ್ಯ : 

10. ಅಂತ್ಯಕ್ರಿಯೆ ವೆಚ್ಚ : ರೂ.4,000/- ಹಾಗೂ ಅನುಗ್ರಹ ರಾಶಿ ರೂ.50,000/-ಸಹಾಯಧನ 

1. ಶೈಕ್ಷಣಿಕ ಸಹಾಯಧನ (ಕಲಿಕೆ ಭಾಗ್ಯ: ಫಲಾನುಭವಿಯ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ: 


ಕ್ರಸಂ ತರಗತಿ ಉತ್ತೀರ್ಣಕ್ಸಿ) 

(1 ಕೆಜಿ ಪೊರ್ವ ಶಾಲೆ 1ನರ್ನರಿ' (ವರ್ಷ 3 ರಂದ) 5,000 
2 1 ರಿಂದ'4ನೇ'ತರಗತಿ } 3,000 
7ನ ನ್‌ F000 
4 9 ಹಾಗೂ 10ನೇ ತರಗತಿ 12,000 

ಪದನಿ' ಪೂರ್ವ 
5 ಪ್ರಥಮ ಪಿಯುಸಿ ಮತ್ತು ದ್ವಿತೀಯಪಿ.ಯು.ಸಿ 15,000 
ಕ ಪಾಲೆಟಿಕ್ಷ'7 ಔಫ್ನಮಾ/ ಐಟಿಐ 20,000 
7 ಬಿಎಸ್‌ಸಿ ನರ್ಸಿಂಗ್‌! ಜಿಎನ್‌ ಎಮ್‌/ 40,000 
ಎಎನ್‌ಎಮ್‌/ ಪಾರ ಮೆಡಿಕಲ್‌ 
ಕೋರ್ಸ್‌ 


8 ಡಿ.ಎಡ್‌ 25,000 

ಬಿ.ಎಡ್‌ - 35,000 
9 ಪದವಿ ಪ್ರತಿ ವರ್ಷಕ್ಕೆ (ಯಾವುದೇ`"ಪದನಿ) 25,000 
10 ಎಲ್‌ಎಲ್‌ಬಿ / ಎಲ್‌ಎಲ್‌ಎಮ್‌ 30,000 


! ಸಾತಕೋತ್ತರ ಪೆದವಿ' ಸೇರ್ಪಡೆಗೆ 


35,000 ಗರಷ್ಠ 
2 ವರ್ಷಅವಧಿಗೆ ಒಳಪಟ್ಟು 


ತಾಂತ್ರೀಕೆ/ ವೈಧ್ಯಕೀಯ ಎನ್‌ಇಇಟಿ ಅಥವಾ ಕೊಇಟ 


ಬಿಇ ಜಿ.ಟಕ್‌ ಅಥವಾ ಸಂಬಂಧಪಟ್ಟ ಯೂಜಿ ಫಹೋರ್ಸ್‌ 


| ವಾರ್ಷಿಕ ರೂ.50,000 


ಸದರಿ 
ಕೋರ್ಸ್‌ನಿ” ಗರಿಷ್ಠ l 
2 ವರ್ಷ ಅವಧಿಗೆ ಒಳಪಟ್ಟು 


3 ಎಮ್‌.ಟಕ್‌ 7 ಎಮ್‌ ಇ'( ಇದಕ್ಕೆ ಸಂಬಂಧಪಟ್ಟ ಸಮಾನಾಂತರ ಸದರಿ 
ಸ್ನಾತಕ್ಕೊತ್ತರ ಕೋರ್ಸ್‌) ಕೋರ್ಸ್‌ನಿ ಗರಿಷ್ಠ 
ಅವಧಿಗೆ ಒಳಪಟ್ಟು 


ವಾರ್ಷಿಕರೂ. 60,000 


ಪೈದ್ಯಕೀಯ (ಎಮ್‌ಬಿಬಿಎಸ್‌ /ಬಿಎಎಮ್‌ಎಸ್‌ / ಬಿಡಿಎಸ್‌ 
/ಬಿಹೆಚ್‌ಎಮ್‌ಎಸ್‌ ಕೋರ್ಸ್‌ಗೆ ಅಥವಾ ಇದಕ್ಕೆ ಸಂಬಂಧಪಟ್ಟ 


ಸಮಾನಾಂತರ ಸ್ನಾತಕ್ಕೊತ್ತರ ಕೋರ್ಸ್‌ 


ರೂ.60,000 
(ಸದರಿ 

ಕೋರ್ಸ್‌ನ ಗರಿಷ್ಠ 
ಅವಧಿಗೆ ಒಳಪಟ್ಟು ) 


ಎಮ್‌ಡಿ 


ರೂ. 75,000 ಸದರಿ 
ಕೋರ್ಸ್‌ನ ಗರಿಷ್ಠ 
ಅವಧಿಗೆ ಒಳಪಟ್ಟು) 


ಪಿಹೆಚ್‌ಡಿ 7 ಎಮ್‌. ಫಿಲ್‌ (ಯಾವುದೇ `ವಿಷಯ) 


ಪಿಹೆಚ್‌ಡಿಗೆ ಗರಿಷ್ಠ 

ಮೂರು ವರ್ಷಗಳಿಗೆ ಹಾಗೂ 
ಎಮ್‌ಫಿಲ್‌ಗೆ 1 ವರ್ಷಕ್ಕೆ 

ಪ್ರತಿ ವರ್ಷ 

ರೂ. 25,000 (ಯೂಜಿಸಿಯ 
ಜೂನಿಯರ್‌ ರಿರ್ಸಚ್‌ ಹಪೆಲೋಶಿಫ್‌ಗೆ 
ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಹಾಗೂ 
ಕೇಂದ್ರ ಮತ್ತು - 5 
ರಾಜ್ಯ ಸರ್ಕಾರದಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ಅಭ್ಯರ್ಥಿಗಳು ಹಾಗೂ 
ಯೂಜಿಸಿ ನಿಯಮಗಳನ್ನಯ ವೇತನ 
ಅನುದಾನಕ್ಕೆ ಒಳಪಡುವ ಹುದ್ದೆಗಳಲ್ಲಿ 
ಅನುದಾನಿತ 

ಕಾಲೇಜುಗಳಲ್ಲಿ ಕೆಲಸ 

ನಿರ್ವಹಿಸುತ್ತಿರುವ ಅಭ್ಯರ್ಥಿಗಳು 

ಈ ಸೌಲಭ್ಯವನ್ನು ಪಡೆಯಲು 
ಅರ್ಹರಿರುವುದಿಲ್ಲ. 


ಐಐಟಿಗಂಐಐಟಿ/ ಐಐಎಮ್‌। ಎನ್‌ಐಟಿ/ ಐಐಎಸ್‌ಇಟಆರ್‌/ 
ಎಐಐಎಮ್‌ಎಸ್‌ /ಎನ್‌ಎಲ್‌ಯೂ ಮತ್ತು ಭಾರತ ಸರ್ಕಾರದ ಮಾನ್ಯತೆ 
ಪಡೆದ ಕೋರ್ಸ್‌ಗಳು 


ಪಾವತಿಸಿದ ಚಬೋದನಾ ಶುಲ್ಕ 


12. ವೈದ್ಯಕೀಯ ಸಹಾಯಧನ (ಕಾರ್ಮಿಕ ಆರೋಗ್ಯ ಭಾಗ್ಯ): ನೋಂದಾಯಿತ ಫಲಾನುಭವಿ ಹಾಗೂ: ಅವರ 
ಅವಲಂಭಿತರಿಗೆ ರೂ.300/- ರಿಂದ ರೂ.10,000/-ವರೆಗೆ 

13. ಅಪಘಾತ ಪರಿಹಾರ: ಮರಣ ಹೊಂದಿದ್ದಲ್ಲಿ ರೂ. 5,00,000/-, ಸಂಪೂರ್ಣ . ಶಾಶ್ವತ 
ದುರ್ಬಲತೆಯಾದಲ್ಲಿ ರೂ.2,00,000/- ಮತ್ತು ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲಿ ರೂ.1,00,000/- 
ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ (ಕಾರ್ಮಿಕ ಚಿಕಿತ್ಪಾ ಭಾಗ ಯ): ಹೃದ್ರೋಗ, ಕಿಡಿ ಜೋಡಣೆ, ಕ್ಯಾನ್ಸರ್‌ 
ಶಸ್ತ್ರಚಿಕಿತ್ಸೆ ಕಣ್ಣಿನ ಶಸ್ತ್ರಚಿಕಿತ್ಸೆ. ಪಾರ್ಶವಾಯು. ಮೂಳೆ ಶಸ್ತ ಸ್ವಚಿಕಿತ್ಸೆ ಗರ್ಭಕೋಶ ಶಸ್ತ್ರಚಿಕಿತ್ಸೆ, ಅಸ್ತಮ 
ಚಿಕಿತ್ಸೆ ಗರ್ಭಪಾತ ಪ್ರಕರಣಗಳು. ಪಿತ್ತಕೋಶದ ತೊಂದರೆಗೆ "ಸಂಬಂದಿತ ಚಿಕಿತ್ಸೆ, ಮೂತ್ರ ಪಿಂಡದಲ್ಲಿನ 
ಕಲ್ಲು ತೆಗೆಯುವ ಚಿಕಿತ್ಸೆ ಮೆದುಳಿನ ರಕ್ಷಸ್ರಾವದ ಚಿಕಿತ್ಸೆ ಅಲ್ಲರ್‌ಚಿಕಿತೆ ಡಯಾಲಿಸಿಸ್‌ ಚಿಕಿತ್ಸೆ, ಕಿಡ್ನಿ 

ಪ್ರಟಕಿತ್ಕ ವವ ಸಬೆಕಿತ ತ ಶಸ್ತ: ೬ ನರರೋಗ ಶಸ್ತ್ರಚಿಕಿತ್ಸೆ, ವ್ಯಾಸ್ಕೂ ಕಲರ್‌ ಶಸ್ತಚಿಕಿತ್ಸೆ 


ಸ ಹ ಅಪೆ ಪೆಂಡಿಕ್ಸ್‌ 'ಶಸ್ತಚಿಕತೆ ಮೂಳೆ pa /ಡಿಸ ee ಮ ಸ 
ಔದ್ಯೋಗಿಕ ಖಾಯಿಲೆಗಳ ಚಿಕಿತೆಗಳಿಗೆ ರೂ.2. 00,000/-ವರೆಗೆ 

15. ಮದುವೆ ಸಹಾಯಧನ (ಗೃಹ ಲಕ್ಷ್ಮೀ ಬಾಂಡ್‌): ಫಲಾನುಭವಿ ಅಥವಾಅವರಇಬ್ಬರು ಮಕ್ಕಳ ಮದುವೆಗೆ 
ತಲಾ ರೂ.50,000/- 

16. ಫಲಾನುಭವಿಯ ಮಕ್ಕಳು ಯುಪಿಎಸ್‌ಸಿ, ಕೆಪಿಎಸ್‌ಸಿ ಹುದ್ದೆಗಳಿಗಾಗಿ ಸ್ಪಾರ್ಧಾತ್ಮಕ ಪರೀಕ್ಷೆಗಳನ್ನು 
ಎದುರಿಸಲು ಪ್ರತಿಷ್ಟಿತ ಸ ೦ಸ್ಥೆಗಳಿಂದ ತರಬೇತಿ ಮತ್ತುಅವರ ಮಕ್ಕಳು ಹೊರಬೇಶಗಳಲ್ಲಿ ಉನ್ನತ ವ್ಯಾಸಂಗ 
ಮಾಡಲುತಗಲುವ ವೆಚ್ಚವನ್ನು ಮಂಡಳಿವತಿಯಿಂದ ಭರಿಸ ಲಾಗುವುದು. 


17. ಬಿಎಂಟಿಸಿ ಬಸ್‌ ಪಾಸ್‌ ಸೌಲಭ್ಯ: ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ . ಕೆಲಸ 


ವ 


ಮಾಡುತ್ತಿರುವಂತಹ '/ ವಾಸಸ್ತಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯಿತ ಕಟ್ಟ 
"ಕಾರ್ಮಿಕರಿಗೆ 

18. ಕೆಎಸ್‌ಆರ್‌ಟಿಸಿ ಬಸ್‌ ಪಾಸ್‌ನ ಸೌಲಭ್ಯ; ರಾಜ್ಯದಾದ್ಯಂತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ನೋಂದಾಯಿತ . 
ಕಾರ್ಮಿಕರ "ಇಬ್ಬರು ಮಕ್ಕಳಿಗೆ (ಈ ಯೋಜನೆಯನ್ನು i ಕಮ ಕೈಗೊಳ್ಳಲಾಗುತ್ತಿದೆ) 

19. ತಾಯಿ ಮಗು. ಸಹಾಯ ಹಸ್ತ ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ 


ಆಕೆಯ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಠಿಕತೆ ತೆಗಾಗಿ ವಗ ಮೂರು ವರ್ಷಗಳು 
ತುಂಬುವವರೆಗೆ ವಾರ್ಷಿಕ ರೂ. 6,000/- ಗಳ ಸಹಾಯಧನ. 


ಅನುಬಂಧ-2 


ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಆಯನೂರು ಮಂಜುನಾಥ್‌ (ಪದವೀಧರ ಕ್ಷೇತ್ರ) 


p) 
ಇವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ: 228 
. ಮಂಜೂರಾದ ಹುದ್ದೆಗಳ ಭರ್ತಿಯಾಗಿರು ಖಾಲಿಯಿರುವ 
ಶಸ ಜಲ್ಲೆಯ: ಹೆಸರು ಸಂಖ್ಯೆ ಹುದ್ದೆಗಳ ಸಂಖೆ ಹುದ್ದೆಗಳ ಸಂಖೆ 
\ K ಸ ಸ 3 
iE (ae ವಗರ _ 35 165 130 
2. ಬೆಂಗಳೂರು ಗ್ರಾಮಾಂತರ 3 7 6 
3 ಕೋಲಾರ 14 7 7 
4 ದಾವಣಗೆರೆ 26 13 13 
5. ರಾಮನಗರ 1 7 4 
| 0. [ee CSE 9 13 
i KN ಚಿತ್ರದುರ್ಗ _ p I 2 LR ER AT 
8. ಹಾವೇರಿ 12 4 [ 
9. ಬಾಗಲಕೋಟೆ 10 3 5 
» | ಏಜಯಷುರ | 17 6 il 
ಸ [ನಾನ (ee i 
[ ಕಲಬುರಗಿ 30 [C) 1 
| 
ಹಾಸನ 27 i 16 
| (3 ಶಿವಮೊಗ್ಗ 25 7 i8 
| 14. ಬೆಳಗಾವಿ 6 4) 
| 15 ನ ನನಾ - , Ey I 13 
16. | ಹುಬಳ | 37 3 i 
| 17. ಗದಗ 3 14 6 [ 
18. ಕೊಪಳ Pp 5 7 
19. ಚಿಕ್ಕಮಗಳೂರು 27 7 20 
20. ಬಳ್ಳಾರಿ 29 13 16 
2 ಜೀದರ 15 4 7 
22. ರಾಯಜೂರು f 16 6 10 
23," | ಯಾದಗಿರಿ a 5 3 
yy ಉತ್ತರ ಕನ್ನಡ 26 [) 18 
25. | ಉಡುಪಿ 15 5 10 
3. ಕೊಡಗು FE 2 4 $ 
p ಮೈಸೂರು 30 2 ೪ 
28. ಚಾಮರಾಜನಗರ 10 5 5 
29. ಚಿಕ್ಕಬಳ್ಳಾಪುರ 12 6 6 
30. ದಕ್ಷಿಣ ಕನ್ನಡ 31 16 15 
ಒಟ್ಟು 437 451 


